tk. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 576 (680) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ(ಸ್ಠಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ವಾಣಿಜ್ಯ ಮಳಿಗೆ / ಅಂಗಡಿ ಮುಂಗಟ್ಟುಗಳ ಬಗ್ಗೆ 


(ಅ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಒಡೆತನದಲ್ಲಿರುವ ವಾಣಿಜ್ಯ ಮಳಿಗೆ/ಅಂಗಡಿ 
ಮುಂಗಮಟ್ಟಿಗಳ ಸಂಖ್ಯೆ ಎಷ್ಟು; ಪ್ರತಿ ಮಳಿಗೆ/ಅಂಗಡಿಯ ಅಳತೆ ಎಷ್ಟು; ಅವು ಇರುವ 
ಪ್ರದೇಶ ಯಾವುವು; ಯಾರಿಗೆ ಯಾವ ಅವಧಿಗೆ ಲೀಸ್‌ ನೀಡಲಾಗಿದೆ; ಲೀಸ್‌ ಮುಗಿದಿದ್ದಲ್ಲಿ 
ಲೀಸ್‌ ಅವಧಿಯನ್ನು ಮುಂದುವರೆಸಲಾಗಿದೆಯೇ; ಇಲ್ಲವಾದಲ್ಲಿ ಖಾಲಿ ಮಾಡಿಸಲು ಪಾಲಿಕೆ 
ಕೈಗೊಂಡಿರುವ ಕ್ರಮಗಳೇನು; (ಪ್ರತಿ ಮಳಿಗೆ, ಅಂಗಡಿವಾರು ಸಂಪೂರ್‌ಣ ಮಾಹಿತಿ 
ನೀಡುವುದು) 


(ಆ) ಯಾವ ಆಧಾರದ ಮೇಲೆ ಲೀಸ್‌ ನೀಡಲಾಗಿದೆ; ಹಾಗೂ ದರವನ್ನು ನಿಗಧಿಪಡಿಸುವಾಗ 
ಅನುಸರಿಸಿದ ಮಾನದಂಡಗಳೇನು; ಲೀಸ್‌ ಅವಧಿ ಮುಗಿದಿರುವ ಮಳಿಗೆ. ಅಂಗಡಿಗಳು 
ಯಾವುವು? (ವಿಳಾಸದೊಂದಿಗೆ ಸಂಪೂರ್ಣ ವಿವರ ನೀಡುವುದು) 


